೫ ನೊಮೆಂಬರು 19 
: 1852 


ಪರಿಧಾವಿ, 
ಕಾರ್ತಿಕ ಶು।ಃ ಆ 


ಶುಕ, ವಾರ, 


ಗ ಯದ್ದದ್ದಿಭೂತಿ ಮತ್ತ ತೆಂ ! ಪ್ರೀಮದೂರ್ಚಿತಮೇವ ವಾ।। 


ವಾವಗಚ್ಚ ತ್ವಂ | ಮೆಮ ತೇಜೋತಂಶ ಸಂಭವಂ, 


KN) 
ದೇ 


ಗೀತಾ ಅ. ೧೦-೪೧ 


ಮಂಗಳೊರು ಛಾಪಖಾನೆ, 
ಠಥಬೀದಿ, ಮಂಗಳೂರು. 


ಪ್ರಸ್ತಾವನೆ 

ಜಗತ್ತಿನ ಕಲ್ಯಾಣಸಾಧನೆಗಾಗಿ ಆಗಾಗ ತಾನೇ 
ಅವತರಿಸುವುದೇ ಮಾತ್ರವಲ್ಲದೆ, ಮಹತ್ವವನ್ನುಳ್ಳುದ 
ಲ್ಲೆಲ್ಲ ತನ್ನ ವಿಭೂತಿಯನ್ನು ಇರಿಸಿರುವೆನು ಎಂಬ ವಚನ 
ಗಳಿಗೆ ಯೋಗ್ಯ ಪ್ರಮಾಣಗಳನ್ನು ಪ್ರತ್ಯಕ್ಷವಾಗಿ, ಇಂದಿಗೆ 
25 ವರ್ಷಗಳ ಹಿಂದೆ ನಮ್ಮ ಪ್ರಾಂತ್ಯದ ನಿವಾಸಿಗಳಿಗೆ 
ತೋರಿಸಿದ, ಆ ಭಗವಂತನನ್ನು ವಂದಿಸಿ, ಕೆಲಮಾತು 
ಗಳನ್ನು, ಅಂತಹ ವಿಭೂತಿ ಪುರುಷರೊಬ್ಬರ ಲೀಲಾ 
ವತಾರವು ಮುಗಿದ ಕಾಲ್ಪ ಶತಮಾನದ ರಜತೋತ್ಸ ವದ 
ಸಂದರ್ಭೋಚಿತವಾಗಿ ಇಲ್ಲಿ ಬರೆಯಲು ಪ್ರಯತ್ನಿಸುವೆವು. 

ಮಹನೀಯರ ವಿಷಯ ಬರೆವಾಗ್ರ' ಅವರ" ಜ — 
ಮರಣಗಳ ದಿನಗಳನ್ನಷ್ಟೆ ಕಿಳೆದರೆ ಸಾಲದು. ಮರಣದ 
ದಿನವು ಜನ್ಯದಿನಕ್ಕಿಂತಲೂ ಅಧಿಕ ಮಹತ್ವವನ್ನುಳ್ಳುದೆಂಬ. 
ಓಂದು ಗಾದೆಯೂ ಇರುವುದರಿಂದ ನಿಧನದ ಸ್ಕಾರಕವನ್ನೆ 


ಇತರರು ಆಚರಿಸಿದರೂ ತಪ್ಪಾಗದು. ಆದರೆ, ಮಹನೀ 
ಯರು, ಸಾಮಾನ್ಯರ ಹಾಗೆ ಮರಣ ಪಡೆವಂತಿಲ್ಲ * ಅವಶ 


ನಾವ 


IT 


ಕೇರ್ತಿಕರೀರವು, ನಶ್ವ ರವಾದ ಅವರ ಜಡದೇಹಕ್ಕಿ ಂತ 
ಬಹುಕಾಲ, ss ತನಕವೂ ತೇಜದಿಂದ ಸ್ಥಿರ 
ವಾಗಿ ಮೆಕೆವುಡುಂಟು. ಹೀಗಿರುವುದರಿಂದ ಅವರು 
ಜಿರಂಜೀವಿಗಳಾಗಿಯೆ ಬಾಳಿರುವಂತೆ ಸಾಮಾನ್ಯರು ಭಾವಿ 
ಸಲೇ ಬೇಕಾಗಿದೆ; ಅವರಿಗೆ ಅಮರತ್ವವು ಲಭಿಸುವುದು; 
ಅವರ ಕಾರ್ಯಕಲಾಪಗಳೇ ಅವರ ಸ್ಕಾರಕಗಳಾಗಿ ಬಾಳು 
ಪುವು. ಲೌಕಿಕದ ಸೃಷ್ಟಿಯಲ್ಲಿ ಅವರ ಮರಣದಿನವು, ಅವರು 
ಜಡದೇಹಧಾರಿಗಳಾಗಿದ್ದಾಗ ನಡಿಸಿದ ಜೀವನದ ಪರಿ 
ಹಾಮಫಲಗಳನ್ನು ಪ್ರದರ್ಶಿಸಲು ಅನುಕೂಲ ಸಂದರ್ಭ 
ವಾಗಿದ್ದು ಪುಣ್ಯಕಿಥಿಯೆನಿಸಬಹುದು. ಆದರೆ, ಅವರ 
ಜನ್ಯದಿನವೇ, ಅವರ ದೆಸೆಯಿಂದಾಗಿ ಸಮಾಜದಲ್ಲುಂಟಾದ 
ಮನ್ವಂತರದ ಯುಗಾದಿಯನ್ನು ಸೂಚಿಸುವ ಕಾರಣ, 
ಆ "ದಿನವನ್ನ ಅವರ ಭನನ ಆದಿ. ದಿನವೆಂದು 
ಆಚರಿಸುವರು. 

ನಮ್ಮ: ಕೆಥಾನಾಯಕರ. ಜನ್ಕದಿನೋತ್ಸವವನ್ನು 
ಅವರು ಸಂಸ್ಕಾ ಪಿಸಿದ ಸಂಸ್ಥೆ ಗಳಲ್ಲಿ: ವರ್ಧಂತಿರೂಪವಾಗಿ 
ಪ್ರಕಿವರ್ಷವೂ ಜರುಗಿಸುತ್ತಿರುವರು. ಕಾಲು ಶತಮಾನ 
'ಬಿಂದೀಚೆಗೆ ಪ್ರತಿವರ್ಷವೂ ಈ ದಿನಾಚರಣೆಯು ಹೆಚ್ಚು 
'ಹೆಚ್ಚಾಗಿ ವಿಜೃಂಭಣೆಯಿಂದ ಜರಗುವುದು. ಇದರಿಂದ 


ಸ 4 


111 


ತಾನೆ ಅವರನ್ನು ಮಹನೀಯರೆಂದು ಸಮಾಜವೂ ಅಂಗೀ 


ಕರಿಸಿ ಆದರಿಸುತ್ತ ಮನ್ನಣೆಗೊಡುತ್ತಿರುವುಡೆಂದು ಸ 
ವಾಗುತ್ತಿದೆ. ಈ ದಿನಗಳಲ್ಲಿ, ಬೆಳಗ್ಗಿ ನವ ಸಾ 
ಸಂಜೆಯೊಳಗೆ ಮರೆತು, ಜಾಥ ಭೂತ 
ಕಾಲದೊಳಗೆ ಭುಕ್ಷವಾಗುವ ರೂಢಿಯಿರುವಾಗ, ಇವರ 
ಸ್ಮರಣೆಯು ಈ ರೀತಿಯಾಗಿ ಅಚ್ಚ ಳೆಯದೆ, ಈಗಲೂ 


» ಬಹುದೂರದ ವರೆಗೆ ಹ ನದೆಯೂ ಇರುವಂತೆ, ಇವರ 


ಅಮೋಘವಾದ. ಜೀವಿತಕಾಲದಲ್ಲಿ ಇವರು ನಡೆಸಿದ 
ಮಹತ್ಯಾರ್ಯಗಳೂ ಅಪೂರ್ವವಾದ ಕ್ಕ ೃತಿಗಳೂ ಧಾರಾಳ 


ವಿರಬೇಕು. ಅವನ್ನೀಗ ಸಂಕೆ. ಕ್ಲೇಪವಾಗಿ. ಅವರ ಇಹಜೇವ 
ನದ ವೃತಾ ನಂತದೊಡನೆ ವಿವರಿಸುವೆವು. 


ಇನಾಮಾಂ k 
All, that he came to give, 
He gave, and went again; 
I have seen one man ಎ 
1 have seen one man reign, 
With all the graces in his train. 
‘As one of us, he wrought 
Things of the common hour; 
Whence was the charmed soul brought, 


IV 


: That gave each act such power — 
‘The natural beauty of ‘a flower? 


Magnificence and grace 
Excellent courtesy: 

A brightness on the face 
Airs of high memory: 
Whence came all these. 
With a light word, he took 

The hearts of men in thrall: 

And with a golden look 

Welcomed them, at his call, 

Giving their love; their strength; their alf. 


to such as he? 


Weary, the cares, the jars, 
The lets, of every day; 
But the heavens filled with stars; 
‘‘Chanced he upon the way: 
And where he stayed, all joy would stay. 

x x x * ¥ x * * 
All that he came to give 
He gave: and I, who sing 
His praise; bring all 1 have to sing. 

— Lionel Johnson. 


ದಿ ವ o ¥ ತ 
೫ ಅಮ್ಮೆ ರಿಬಳ ಸುಬ್ರಾ ಯ ಸೈಗಳು. 


ಬಂದು ನೂರು ವರ್ಷಗಳ ಹಿಂದೆ ನಮ್ಮ ಜಿಲ್ಲೆಯ 
“ಮೊಳ್ಳಿ' ಎಂಬ ಊರು ಈಗಣಿಗಿಂತ ಹೆಚ್ಚಿನ ಹೆಸರು 
ಳ್ಯುವಾಗಿದ್ದಿತು. ಆಗ ಅದಕ್ಕೆ ಮೂಲಿಕಾಪುರ ಎಂಬ 
ಹೆಸರು ಈಗ ಸಲ್ಲುವುದಕ್ಕಿಂತ "ಚೆನ್ನಗಿ ಒಪ್ಪುತ್ತಿದ್ದಿತು. 
ಸರಕಾರದ ಕೋಟಿ ಕಜೀರಿಗಳೂ ಹಿಂದಣ ಮೆ 
ರಾಜತ್ವದ ಮತ್ತು ಇತರ ಮನೆತನಗಳೂ ಜಿನ್ಯಾಗಿ 
ಮೆರೆದಿದ್ದುವು. ಗೌಡಸಾರಸ್ವತ ಬ್ರಾಹ್ಮಣ ಈ 
Pr ಇನ್ನಷ್ಟು ಸಂಪನ್ಸ ಸ್ಥಿತಿಯಲ್ಲಿದ್ದಿ ತು. ನವೀನ 
ಅಪ್ಪಿ ರಲಿಲ್ಲ. ಆದರೆ ಅದರ 
೨ಪಯೋಗವನ್ನು ತಳಿದುಕೊಂಡವಕೊಳೆ ನಮ್ಮ ಕಥಾ 
ಯತರ ಹಿರಿ ರಿಯರಾದ ಶ್ರೀಃ ಉಪೇಂದ್ರ ಪೈಯವರು 
sn ರು: ` ಇವರು ಮ ಮ 


3 


ಸಮುದಾ 


೨ 


ನವ್ಯರ ಪುತ್ರ ರತ ಳಾ 


ದುವುು, ಮೊದಲನೆಯವರಾದ ಶ್ರೀಃ ನಾರಯಣ ಪೇಯ ; 


ವರು ವಕೀಲರಾಗಿಯೇ ಇದ್ದು, ೧೯೦೮ರಲ್ಲಿ ಸ್ವರ್ಗಸ್ಥರಾ 
ದರು. ವಿರಡನೆಯವರು ಶ್ರೀ! ವಾಸುದೇವ ಪೈಯವರು; 
ಇವರು ಮಂಗಳೂರು ಹಜೂರು ಆಫೀಸಿನಲ್ಲಿ ರೆವಿನ್ಯೂ 
ಗುಮಾಸ್ಮರಾಗಿ ಸೆಲಸವನ್ನು ಕೈಕೊಂಡು, ಹೊನೆಗೆ ಕರ 
ಣೀಕರಾಗಿ, ಹಲವು ಕಲ್ಲೆಕ್ಟರರ ಮುಖ್ಯಮಂತ್ರಿಗಳೆನಿಸಿ 
ಕೊಂಡು, ಕರಣೀಕಕೆನಿಸುವವರಿಗೆಲ್ಲ ಆದರ್ಶರಾಗಿಉದ್ಕೋಗ. 
ನಡೆಸಿ, ಬಹುಮಾನಿತರಾಗಿ, ಸೆನ್ಸ್ನನು ಪಡೆದು, ಅವಕಾಶ. 
ವನ್ನ ಲ್ಲ ಬಡವರ ಸಹಾಯಕ್ಕೋ ಮ್ಯುನಿಸಿಪಾಲಿಟಿ, ಜಿಲ್ಲಾ 


ವ್ಯಾವಸಾಯಿಕ ಸಂಘಕ್ಕೋ ವಿನಿಯೋಗಿಸಿ, ಕೊನೆಗೆ 
ಜನೋಪಕಾರಿಗಳೆಂದೂ,  ರಾಜಕಾರ್ಯಪ್ರಸಕ್ತರೆಂದೂ 


ಬಹು ದುರ್ಲಭವಾದ ಆ ಶ್ರೀಯಸ್ಸನ್ನು ಪಡೆದು, ದಿವಂಗತ 


ರಾದರು. ಮೂರನೆಯವರಾದವರು ಗೌಡಸಾರಸ್ತತರಲ್ಲೆಲ್ಲ: 


ಮೊದಲನೆ ದಿವಾನ ಬಹದ್ದ್ಧೂರರು, ಮೊದಲನೆ ಜಿಲ್ಲಾ 


ಜಡ್ವರು ಎಂದು ಹೆಸರ್ಗೊಂಡ ದಿವಾನ ಬಹದ್ದೂರ ಶ್ರೀಃ 


ವೆಂಕಟರಮಣ ಪೈಯವರು. ಸತ್ಕಸಂಧರೂ, ವಿನಯ 


ಸಂಪನ್ಸರೂ ಎಂದು ಇವರನ್ನು ಕಂಡವರು ಕೊನೆಯ. 
ತನಕವೂ ಕೊಂಡಾಡದೆ ಇಲ್ಲ. ಈ ಭ್ರಾತೃಚತುಷ್ಟಯ. 
ದಲ್ಲಿ ಕೊನೆಯವರು ಈ ಜಿಕ್ಕ ಲೇಖದ ನಾಯಕರಾಗಿರುವ. 


ತ್ರಿ ಸುಬ್ರಾಯ ಪ್ಸೈಯವರು. ಇಂತಹ ನಾಲ್ವರು ಸತ್ಪುತ್ತ 
ರನ್ನು ಹೆತ್ತ ಮಾತಾಪಿತರು ಧನ್ಯರೆಂದು ಪುನ ಹೇಳ 
ಬೇಕೆ? ನಾಲ್ವರು ನಾಲ್ತು ದೇಹಗಳಲ್ಲಿದ್ದರಾದರೂ, ಇವರ 
ಆತ್ಮಗಳು ಒಂದೇ ಜ್ಯೋತಿಯಿಂದ. ಕೂಡಿ ನೀಲಾಂಜನದ 
ನಾಲ್ಕು ಜ್ಯೋತಿಗಳಂತೆ, ಪರಮಾತ್ಮನ ಪಾದಾರತಿಯನ್ನು 


ಒಂದೇ ಸವನೆ ಬೆಳಗುತಿದ್ದು ವ್ರ. ಒಡಹುಟ್ಟುಗಳೂಳಗೆ 
bp | ಮೆ ಈ 
ಈ ಬಗೆಯ ಸಪ್ಪೇಮವೂ, ಐಕ್ಕವೂ, ವಾತ್ಸಲ್ಯ ವೂ, ಸದ್ಗುಣ 
ಪ್ರಭಾವವೂ ತೀರ ಕಡಿಮೆ. ಇವರ ಆದರ್ಶ ವರ್ತನವು 
ಸಮಾಜದಲ್ಲಿ ಅಪರೂಪವಾಗಿದೆ ಎಂಬುದರಿಂದಲೇ ಸರ್ವ 
ತೈೆವೂ ಅನುಸರಣೆಗೆ ಸದಾ ಪಾತ್ರವಾಗಿದೆ. 


ಗಹೆಣಮಾಡಿದರು. ಇವರ ಶೈಶವಕಾಲದಲ್ಲಿ ಇವರ 
ಮಾತೋತ್ರೀಯವರು ಆನಾರೋಗ್ಯದಿಂದ ಇರುತ್ತಿದ್ದ 
ರಣ್ಯ ಜವರ ಲಾಲನೆಪಾಲನೆಗಳ ಭಾರವು ಇವರ ಅಗ್ರ 
ಜರ ಪತ್ಲಿಯವರ ಮೇಲೆಯೇ ಬಿದ್ದಿತು, ಅವರ ಅಭಿ 
ಪ್ರಾಯದಲ್ಲಿ ಬಾಲಕ ಸುಬ್ಬರಾಯನು ಪಾಟಿಗಳ ಕಡೆಗೆ 

ಆಟಿಗಳ ಕಡೆಗೂ ಅಲೂಟಿಗಳ 
ಮನಸ್ಸು ಕೊಡುತ್ತಿದ್ದನೆಂದು ತಿಳಿದು 


ಬರುವುದು. ಸುಮಾರು ೯-೧೦ ವಯಸ್ಸಿನ ತನಕ ಸುಬ್ಬ 
ರಾಯನು ಪಾಟಿಗಳಲ್ಲಿ ಮುಂದರಿದುದೇ ಇಲ್ಲ ಎನ್ನಬಹುದು: 
ಸಾಧುಗೋಸಪಾಲ'ರಂತೆ "ಒಳ್ಳೇ ಮಕ್ಕಳಾಗಿ” ಕೆಂಚಿತ್ತೂ 
ಆಟಿನಿಲ್ಲದೆ ಇರುವ ಬಾಲಕರಿಗಿಂತ್ತ, ಸ್ವಲ್ಪ ಸಹಜ ವಾದ 
ತಂಟೆಯ ಚಾಳಿಯುಳ್ಳ ಮೆಕ್ಕಳ್ಳೇ ಮೆಖಂಡೆ ತುಂಬ ಚಟು 
ವಟಿಕೆಯುಳ್ಳವರಾಗಿ ಯೋಗ್ಯರ ಕೈಯಲ್ಲಿ ಆತಿ ಯೋಗ್ಯತೆ 
ಯನ್ನು ತಳೆವ ವಿದ್ವಾಂಸರಾಗುವರೆಂಬುದು ತಿಳಿದೇ ಇರುವ 
ವಿಚಾರವಾಗಿದೆ. ಹತ್ತನೆಯ ವರ್ಷ ಕಳೆದ ಬಳಿಕವೇ ಈ 
ಬಾಲಕನು ತಟಿಕ್ಸನೆ "ಬೇರೆ ಪ ಪ್ರಕೃತಿಯುಳ್ಳೆ ವನೆಂಬಂತೆ, 
ಇಡೀ ವರ್ಗದೊಳಗಣ ಎಲ್ಲ ಮಕ್ಕಳನ್ನು ಹಿಂದನ್ಕು ತಳ್ಳಿ, 
ಒಂದೇ ವರ್ಷದಲ್ಲಿ ಎರಡು ಕ್ಲಾಸುಗಳನ್ನು ದಾಟಿ, ನ 
ಶೀತಿಯಲ್ಲಿ ಪುತ್ತ ದನ್ನ. ತೀರ್ಥರೂಪರ ಜಾಗ್ರತೆ 
ಸ್ವತಃ ತನ್ನಲ್ಲಿ ಮೊಳೆದ ನಿದ್ಯಾಭಿರುಚಿ ಇವೆರಡರಿಂದ ಹದಿ 
ಇ 'ವಯಸ್ಸಿ ನಲ್ಲಿ ಮಲಿ ಸ್ರಿ ಕ್ಯೂಲೇಶನ್‌ (೧೮೬೮ರಲ್ಲಿ) 
ಪರೀತ್ಸೆ ಯಲ್ಲಿ ಉತ್ತಿ ರ೯ನಾಗಿ, ಮುಂಡೆ ೧೮೭೦ರಲ್ಲಿ ಬರೇ 
ಮ ವಯಸ್ಸಿನಲ್ಲಿ (ಆ ಕಾಲದಲ್ಲಿ ಒದು ವಿಚಿತ ತ್ರ) 
ಮದ್ರಾಸಿಗೆ ತೆರಳಿ ಪ್ರೆಸಿಡೆನ್ಸಿ ಕೊಲೆಜಿನಲ್ಲಿ ಬಿ. ಐ. ತರಗತಿ 
ಯನ್ನು ಸೇರಿದನು. 

ಆ ಕಾಲದಲ್ಲಿ ಗೌಡಸಾರಸ್ವತ ಸಮಾಜದಲ್ಲಿ ಇಂಗ್ಲಿಷ 
ವಿದ್ಯಾಭ್ಯಾಸತ್ವೆ ಮನಕೊಟ್ಟವರೊಳಗೆ ಇವರೂ ಇವರ 


ಆಜೀವದಿ ರಾವ್‌ ಸಾಹೆಬ್‌ ಮಂಗಳೂರು 


೨ತ್ರರಾಗಿದ್ದ 
ಗೋಪಾಲ ಪೈೈಯವರೂ ಮೊಡದಲನೆಯವಕೆನ್ನ ಬಹುದು. 


ರಾದರೂ, ಇವರ ಪ ದ್ರಗತಿಯನ್ನು ನೋಡಿ, ಇವರು 
ಮುಂದೆ ಹೆಚ್ಚೆ ಅಡುವಕೆ ಇವರೇ 
೧೮೭೬ರಲ್ಲಿ ಬಿ. ಬಲ್‌. ತನಕವೂ 
ಪದವಿ ಗಳಿಸಿಕೊಂಡು ಮಡ್ರಾಸಿ 
ನಲ್ಲಿಯೆ ಕ ಮದ್ರಾಸಿನಲ್ಲಿ ಕೊಲೆಜ್‌ ಶಿಕಣ 
ಹೊಂದುತ್ತಿರುವಾಗ, ಇವರು ನಿತ್ಯವೂ ದೇವಪೂಜೆಯನ್ನು 
ಮಾಡುತ್ತಿದ್ದರು. ಮನೇದೇವರಿಗೆ ನಿತ್ಯಪೂಜೆಯನ್ನು ಮಾಡುವ 
ಶಾಸ್ತ್ರೀಯ ಆಗಮ ಕ್ರಮವನ್ನು ಡಿವರು ಕಲಿತುಕೊಂ 
ಡಿದ್ದು, ಸಾಲಗ್ರಾಮವೊಂದನ್ನು ತನ್ನ ಇ ಪಠ್ಯಪುಸ್ಮಕಗಳ ಳೊಡನೆ 
ಮದ್ದಾಸಿಗೆ ಕೊಂಡೊಯ್ದು, ಚಿಳೆಗ್ನೆಯೂ ಸಂಜೆಯೂ 
ಬಹಳ ಸಮಯವನ್ನು ಈ ದೇವರಪೂಜೆಯಲ್ಲೇ. ವಿನಿಯೋ 
ಗಿಸುತ್ತಿದ್ದರು. ಈ ತೆರದಲ್ಲಿ ಸಮಯ ನಷ್ಟವಾಗಿತ್ತಿರ್ದು 
ವ್ರದು ೬ ಅವರ ಮಿತ್ರ RA ಸಂತ ನಂ. 
ಅವರು ಈ ಸೊಜಾ ಲ ಒಂದು ದಿನ ಬಾವಿಗೇ 
ಮೌ ಮ 
ಒಗೆದುಬಿಟ್ಟಿರು! ಸುಬ್ಲ್ಗರಾಯರು ಇದನ್ನು ಸಂಜೆಯಲಿ 
p ಬಿ 3 [A 
ತಿಳಿದು ಬಹಳ ಕೋಸಪಗೊಂಡರ್ಯೂ ಮಿತ್ರರ ವರ್ತನೆಯ 


ke SR ಲ ೨ 
ವಿಷಯದಲ್ಲಿ ವಿಚಾರಮಾಡುತ್ತ್ಯ, “ಜೆನ್ನಾಯಿತು. ನನ 


ಪೂಜೆಯ ಆಡಂಬರವೂ,. ರಗಳೆಯೂ ಇಲ್ಲದೆಯೆ ಸಾಲ 
“ಗ್ರಾಮವು ಸದಾ' ಸರ್ವದಾ ಒಬಲಾಧಿವಾಸೆವನ್ನು ಹೊಂಧಿ 


ಬಳಿಕ ಹಿಂದಣ 


ತೃಪ್ಪವಾಗಿರುವಂತಾಯಿ ತು!” ಎಂದರು. 
ಸುಬ್ರಾಯರು 


'ಪೂಜಿಯ ಸಮಯನವೆಲ್ಲ ಪಾಟಿಕ್ಕಾಯಿತು. 
ಬಿಐ. ಯಲ್ಲಿ. ಇಡೀ ಸಂಸ್ಥಾನದಲ್ಲಿ ಎರಡನೆಯವರಾಗಿ 
ಉತ್ತೀರ್ಣರಾದರು». Pe ASS 

-ಮಡ್ರಾಸಿನಲ್ಲಿದ್ದಾಗ ಇವರ: ಆಕೋಗ್ಯವು ಬಹಳ 
ಜೆನ್ನಾಗಿದ್ದಿತು' ಮುಂದೆ ತಲೆದೋರಿದ ಮಾತಬಾಧೆಯ 
ಕುರುಹೂ "ಆಗ ಕಂಡುಬಂದುದಿಲ್ಲ: ಬಿಐ. ಮುಗಿಸಿ 
ಬಿ. ಬಲ್‌. ತರಗತಿಗೆ ಸೇರುವ ಮೊದಲು ಒಂದು ವರ್ಷ 
ಇವರು ಮನೆಯಲ್ಲಿಯೇ ಇದ್ದು, ಮಿತ್ರರು ಕೆಲವರು ಸಾಪಿ 
ಸಿದ್ದ ಒಂದು ಮೂಲಪಾಕಶಾಲೆಯಲ್ಲಿ ಮಕ್ಕಳಿಗೆ ಪಾಟಿ 
ಹೇಳಿಕೊಡುತ್ತಿದ್ದರು. ಇವರು ಹಾಲನ್ನೇ ಬಹಳವಾಗಿ 
“ಕುಡಿಯುತ್ತಿದ್ದು ಸಿಕ್ಕ ಅವಕಾಶವನ್ನೆಲ್ಲಾ ಅಧ್ಯಯನದಲ್ಲೇ 
'ವಿನಿಯೋಗಿಸುತ್ತಿದ್ದರು. ಅವರ ಮುಖದಲ್ಲಿ ಯಾವಾಗಲೂ 
ಏಕಾಂತದಲ್ಲಿ ಒಂದು ಬಗೆಯ ಖಿನ್ನತೆಯ ಕುರುಹು ಇರು 
ತ್ರಿದ್ದರೂ; ಸಂಭಾಷಣೆಯಲ್ಲಿ ಅವರು 'ವಿನೋದಪ್ರಿಯರಾಗಿ 
'ಬಹಳ ಚತುರರೂ ಕುಶಲರೂ ಆಗಿದ್ದರು:  ಈ:ದೆಸೆಯಿಂದ 
ಇವರಿಗೆ. ಸಂಭಾವಿತರ' ಗೆಳಿತನವು ಚಿರಕಾಲಕ್ಕೂ ದೊರೆ 


ತಿದ್ದಿತು. , ಮುಂದೆ"ಇಂತಹ ಅವರ ಸನ್ಮಿತ್ರರ ಮೂಲಕ್‌ 
ವಾಗಿ ತನ್ನನ್ನು 'ಹಗೆಮಾಡುತ್ತಿದ್ದವರನ್ನು' ಸಹ ಅವರು. 
ಗಳರಾರನಲ್ಲ ಕಲಾ ಹೆಗೆಯನ್ನು...ಗೆಳೆಯನನ್ನಾಗಿ. 
ಮಾರ್ಪಡಿಸಿಕೊಂಡುದೇ ಅಲ್ಲದೆ, -ಮಿತ್ರತ್ವದ ಸಂಪೂರ್ಣ 
pe ಮಾಡಿಕೊಳ್ಳುತ್ತಿದ್ದರು; ಇವರ" - ಚೋಧಕ 
ಠಾಗಿದ್ದ ಪ್ರಿನ್ಸಿಪಾಲ್‌ ಥೊಮ್ಸನ್‌, ಡಾ! "ಡಂಕನ್‌. 
೬. ಗೋಪಾಲರಾವ್‌, ರಂಗನಾಥಮ್‌" ಮುದಲಿಯಾರ್‌ 
ಐಂಬವರು ಸಂಸ್ಥಾನದಲ್ಲೆಲ್ಲಾ ಹೆಸರ್ಗೊಂಡ' ಮಹೋಪಾ: 
ಘ್ಯಾಯರಾಗಿದ್ದರು; ಇವರಲ್ಲಿ ಸುಬ್ರಾಯರವರು ಯಾವಾ: 
ಗಲೂ ವಿನಯದಿಂದಲೂ ಭಕ್ತಿಯಿಂದಲೂ ನಡೆದು ಕೊಳ್ಳು, 
ತ್ತಿದ್ದರು. ಆ ಗುರುಗಳೂ ಇವರನ್ನು ಕೊನೆಯತನಕವೂ 
'ಮರೆಯಲಾರದಿದ್ದರು. ಪಾಠಕಾಲದಲ್ಲಿ ಲೆಕ:ರುಗಳನ್ನು 
ಯ - [x [J 4 
೨ಬಾ ಎಐಕಾಗ್ರಚಿತ್ತರಾಗಿ ಕೇಳಿಕೊಂಡು, ಮನಿಗೆ ತೆರಳಿ 
ಸಂಕ್ಲಿಪ್ರ ರೂಪದಲ್ಲಿ ವಿಷಯಗಳನ್ನು: "ಬರೆದಿಟ್ಟು ಕೊಳ್ಳ 
ಬೇಕೆಂದೂ ಬೋಧನೆಯಾಗುತ್ತಿರುವಾಗ ಅಲ್ಲಲಿ ಆಗಾಗ 
'ಬಕೆದುಕೊಳ್ಳು ವುದು ಅತಿ" ತೆಡುಕಿನ ದುರಭ್ಯಾಸವೆಂದೂ 
ಅವರು ಮಿಕ್ಕ ವಿದ್ಯಾರ್ಥಿಗಳಿಗೆ ಸಾರುತ್ತಿದ್ದರು. ಬೇಕಾಗು- 
ವಷ್ಟು ಮೂಲಗ್ರಂಥಗಳನ್ನು ಓದುತ್ತಿರುವುಡೇ ವಿದ್ಯಾರ್ಥಿ 
ಗಳಿಗೆ ಹಿತಕರವಾದುದು ಹೊರತಾಗಿ, “ನೋಟು ಗಳನ್ನು 
: ಸು pa 


ಮ 


ಪರೀಕ್ಸೆಗಾಗಿ: ಓದಿಕೊಂಡು 


ಭತ `ಮೂಲಗ ಗ್ರಂಥೆಗಳ ಕಡೆಗೆ 


ಸಿ ಕ್ಟ ವನ್ನಿಡುವುದು ಹಾಳೆಂದು ಇವರ ಅಭಿಪ್ರಾಯ 
ಇಗಿದ್ದಿ ತು, ಯಾವಾಗಲೂ ವಿದಾ ರ್ಥಿದತೆಯಲಿದ್ದಾ ಗೇ 
ಅನಂತರವೂ ಜಿವರು 2 ಟೂ 


ಆಯಾ ಕಾಲದಲ್ಲಿ [ 
ಅತ್ಯಮೂಲ್ಯ ನವೀನ ಮ 


ಗ್ರಂಥಗಳನ್ನು ಸುನತ 
% ; ್ಸಿ ಶಾಡುತ್ತ, 
ಅವನ್ನು ಅತಿತ್ವರೆಯಾಗಿ ದುತ್ತಲೂ ಬಲು ಸೂಕ್ಷ ೬ನಾದ 


ತ 

'ವಿಷಯನನ್ನಾದರೂ ನೆನಸಿ ನಲ್ಲಿಟ್ಟು ; ಕೊಳ್ಳು ತ ನ 
ತ್ತಿದ್ದರು. ಅದು ಕಾರಣ ಟು 
ತಕ್ಲಿಯು ಬಹಳ ಜೆನ ಿದ್ದಿತು ನೂ 5 
"ನಿಜವಾದ ವಿಮಶಾ ಧಿ p 

"ನಿರ್ದಿಷ್ಟ ವಾದ 
ಎಣಿಬಿದರೆ ಮಾಡುತ್ತಿದ್ದ ಕೆ, 


pa 


; R ಲಕಾಲಅದಲಿ ದಾರಾಳವ 
ಹಾರ್ಯಗಳನ ನ್ನು ನೆರಷೇಶಿಸ ಒರು Sk 


| ಪ್ರುದಂದೂ, ಹಲ 
ವರಿಗೆ ಸಿಕ್ಕೆ ದಾಸಿ ಕೆಲಸಮಾಡುವ ದು ಟಾ 


“ಯಾವ ನೃತ ಸಕಾಲದಲ್ಲಿ ಸಾಗದೆ ಒ 


p ತತ್ತಿ 
ಪ್ರಿಬ್ದಗೀ ಕಾರಣ 
"ವಾಗುವುದೆಂದೂ ಅವರ ಆಧ್ಯಯನ ಕಾಲದ ನುಭವ 
ed [0] % 


“ವಾಗಿದೆ. 


ಫ '-ಮೆದ್ರಾ ಸಿನಲ್ಲಿ : "ವಕಾಲತ್ತು ನಡೆ 
ಟನ ಜಡ್ಡ ರಾಗಿದ್ದ:.ಮೆ।:ಹೆೊಲ್ಲೊ ್ಲಿವೆ 


ಪ್ರತಿ ಶನಿವಾರವೂ ಅವರಲ್ಲಿಗೆ ತೆರಳ್ತಿ. 
ಸಹ ಅವರ ಆಪ್ಟೆ (ಷ್ಕ ರೊಡನೆ ಇವರು 
ಬಹಳ ಲೋಕಾನುಭವವನ್ನು ಪಡೆ. 
ದರು. ವಕಾಲತ್ಲಿನ ತರಬೇತಿಗೆ ಮಂಂದೆ ಹೈಕೋರ್ಟು 
ಜಡ ರಾಗಿದ್ದ ಷೆ।ಃ ಶಿಪರ್ಡ್‌ ದೊರೆಗಳಲ್ಲಿಯೇ ವರು 
'ಹಯುವರೆದಿದ್ದ ರು. ಅಡೇ ಕಾಲದಲ್ಲಿ ಇವರ ತೀರ್ಥ 
ದಿವಂಗತರಾದರು (1876). ಆ ವಾರ್ತೆಯು 
ರ ತೋಮಲಾಂತಃಕರಣವನ್ನು ವ್ಯಥೆಪಡಿಸುವುದಾಗಿ: 
ನೋದರರು ಭಾವಿಸಿ, ವಿಶೇಷ ಕಾಹಿಲೆಯ ವಾರ್ತೆಯನ್ನಸೆ 


ಟೆ 
ಮದಡದ್ರಾಸಿನಿಂದ: 


[Y) 
tl 


ಅವಂಗೆ ತಂತೀಮೂಲಕ ತಲಪಿಸಿದರು. 
ಸುಬ ರಾಯರು ಹಿಂತೆರಳಿ ಮನೆಗೆ ಬಂದು 
ಪರ "ಆಸನವು ಪರಿತ್ಯಕ್ಮವಾಗಿದ್ದುದನ್ನು ಕಂಡ: 
ಹತ ಅವರ ನಿಧನದ ದುಃ ಖವಾರ್ತೆಯನ್ನು ತಿಳಿದು 
3 ನಲು ವಂತಾಯಿತು. ಇದರಿಂದ ಅವರಲ್ಲಿ ಉಂಬಾಗಿದ್ದ. 
ಪೃಸ್ತಾಪವನ್ನು ಎತ್ತಿದಾಗ ಲೆಲ್ಲ ಅವರು 
ನಂತರವೂ ಕಣ್ಣೀರು ಸುರಿಸಿ ವ್ಲಕ್ಕ 


ಅಲ್ಲಿ ತಮ 
ನ್‌ [J 


ಪ್ರ 


" ಹೆಕೋರ್ಬಿಗೂ ಅವರಿಗೂ ಇದ್ದ 


ಮ್‌ 
ಧೆವು ಕಡಿಯಿತು. ಮಂಗಳೂರಲ್ಲೇ: 


g 


[so] 
ದ್ಯೋಗ ಸಂಬ 


ಸಿಗುವುದು ದುರ್ಜಭವಾಗಬಹುದಾದ 
' ಹೆರೆಣೆಗಳನ್ನು ಕೊನೆಯ ತನಕವೂ ಇವರು ಅಂಗೀಕರಿಸಲಿಲ್ಲ. 


KER 


ಅವರು ಹರಿಯರ ಉದ್ಯೋಗವನ್ನೇ ಕೈ ಕೊಂಡರು. ಅದೂ 
ಒಂದು ಬಗೆಯಾಗಿ ಮಂಗಳೂರಿಗೆ ಹಾಗೂ ಈ ಜಿಲ್ಲೆಗೆ 
'ಉಪಕಾರಕರವಾಗಿಯೇ ಪರಿಣಮಿಸಿತು. ಮಹಾವಿಷ್ಣುವು 


ವೈಕುಂಠದಿಂದ ಇಳಿದು ಗೋಕುಲದಲ್ಲಿ ಕಾಲಿಟ್ಟಿಂತಾಯಿ' 


ತೆಂದು ಮುಂದಣ ವೃತ್ಮಾಂತವನ್ನು ತಿಳಿದ ಮುಗ್ಮರು 
ಆಡುವುದುಂಟು. ಇಲ್ಲಿ ಅವರು ವಕಾಲತ್ತನ್ಸು ವಹಿಸಿ 
ದಾಗಲೇ ಒಂದು ಕ್ರಿಮಿನಲ್‌ ಮೊಕದ್ದಮೆಯನ್ನು ವ್ಯವ 


ಹರಿಸಿ ಮನೆಗೆ ಬರಲು, ಕತ್ತಿಗಾರನಿಗೆ 'ಟಾವುಃಿತ್ಯೆ ದೊರೆ 


"ಯಿತು. ಅವನ ಹೆಂಡತಿಯೂ ಬಳಗವೂ ಇವರಕಾಲಬುಡದಲ್ಲಿ 


ಗೋಳಿಟ್ಟಿತು. ಅದರಿಂದಾಗಿ ಮುಂದೆ ವಿಂದಿಗೂ ಕ್ರಿಮಿನಲ್‌ 
ಸತ ವಹಿಸಿಕೊಳ್ಳುವುದಿಲ್ಲವಾಗಿ ಇವರು 

ಪ್ರತಿಜ್ಞೆ ಮಾಡಿಕೊಂಡರು. ಸತ್ಯ 'ಫೊಂದುಸಜಿ, ಸಾಸ್ತ್ಯ 
Sn ವ್ಯ ವಹರಣೆಯು ದಾರಿಗೆಟ್ಟು , ನ್ಯಾಯವು 


ಜಿ ಮಿನಲ್‌ ಹವ 
ಬ 


ಗೌರವಭರಿತವಾದ ವಿಗ್ರಹ, ಖಂಡಿತವಾಗಿಯಾದರೂ 
ವಿನಯದಿಂದ ಶಾಂತವಾಗಿ ಹೊರಡುವ ನುಡಿ, ಆ ವಿನೋದ 
ಮಯವೂ ವಿವೇಕಪೂರ್ಣವೂ ಆದ ಶ್ಫೈಲಿ ಸಂಪೂರ್ಣಸಿದ್ಯತೆ, 
ನ್ಯಾಯವಿಚಾರಗಳ ಸಮಗ್ರಜ್ಞಾನ ಷೊದಲಾದುವು ಇವರಿಗೆ 


ಅಲಂಕಾರಗೆಳಾಗಿದ್ದ ಕಾರಣ ಕತ್ಸಿ] ಗನರರ ಮನಸ್ಸು ಇವರಲ್ಲಿ 
ತದೇಕಭಕ್ಕಿಯಿಂದಲೂ ವಿಶ್ರಾ ಸಹನ ಫೆಲೆಗೊಂಡಿ 
ಮ್ಹುದೆ ವಿಚಿತ್ರವೆ ವೆ? ಇಂಗ್ಲಿಷ್‌ ಕನ್ನಡ ತುಳು ಕೊಂಕಣಿ, 
ಯಾವ ಭಾಷೆಯಲ್ಲಾ ದರೂ ಒಂದೇ ಪ್ರ ಕಾರವಾದ ವಾಗಿ 
ಗೆಳು; ಒಬ ಒಮ್ಮೆ ರಿಕಾರ್ಡನ್ನು ನಿರ ಆರು ತಿಂಗಳ 


ನಂತರವೂ ಹರ ಆಧಾರವನ್ನು ಹಿಡಿದು ವಾದಿಸಬಲ್ಲ 
ಇಷ್ಟೆಲ್ಲಾ ವಿದ್ಯಾಸಂಪತ್ತುಳ್ಳೈ 


A 
ವೆತೀಲರು -ಯಾವೆ ಕಾಲದಲ್ಲೂ ಡೊಕೆವುದು ಕಕ್ಸಿಗಾರರ 
ಸ್ರಣ್ಯವೇ ವನ್ಪಬೇಕು. 
ವಕಾಲತ್ತು ನಡೆಸಿ ಬರುತ್ತಿ ರುವುದಕೊಳಗೆ ಸ್ವಜಾತಿ 
ಯಲ್ಲಿ ಒಂದು ಧುವರಾಚಾರ ಸಂಬಂಧವಾಗಿ ವ್ಯಾಜ್ಯ 
ಅಲ್ಪ ತಪ್ಪಿಗಾಗಿ ಜಾತಿಯನ್ನೆ ಕಳೆದುಕೊಳ್ಳ 
ಬೇಕಾಗಿ ಬಂದವನೊಬ್ಬನನ್ನು ಆಗ ಗೌಡಸಾರಸ್ವತ 
ಖ್ರಾಹ್ಮಣವೃಂದದ ಫರಮ ಪೂಜ್ಯ. ಗುರುಗಳಾಗಿದ್ದ: 
3, ಶ್ರೀಮದು ವನೇಂದ್ರ ಕೀರ್ಥತ್ರಿ ಪಾದಂಗಳವರು ಪುನಃ 
ಯಕ್ತಿ'ತ್ತ ಮೂಲಕ : ಜಾತಿಗೆ ಸೇರಿಸಿಕೊಂಡರೆಂಬ 
ಸೌ ಕ್ಲುದ್ರ ಕಾರಣದಿಂದ. ಸಮಾಜಿಕರಲ್ಲಿ: ಇತ್ತ ೦ಡೆ 
ಷ್‌ ವ್ಯವಹರಣೆಗಳು ಪೆೊಳೆಯಲು, ಶ್ರೀಪಾದಂಗ 
ಫವರು ಶ್ರೀ ಸ ಸುಬ್ರಾ ಯರವಲರಲ್ಲಿ ತಮ್ಮ ಪ ಪಕ್ಲೆ ವಹಿಸಿ ವ್ಯವ 


ನ 


ಹರಿನಬೇಕಾಗಿ ಕೊಟ್ಟ ಅನ ಜ್ಞೆಯಂತೆ, ಇವರು ಆ ಕಾಲದಲ್ಲಿ 
ವಯೋವೃದ್ಧ ರೂ ಜ್ಞಾನ ನವೃದ್ವರೂ ಆಗಿದ್ದ ಶ್ರೀಃ ಮಂಗ 
ಳೂರು ಪಸ ನ್ಯಾಹಸ್ಯನ್ನವರ ಬೋಧನೆ oS 

ತ್ರೀ ಗುರುಗಳ ಕರ್ತವ್ಯವನ್ನು ಸಾಧಿಸಿಯೇ ಮುಗಿಸಿದರು. 
ಫೇ ಗುರುಗಳ ಪಠ ಕ್ಷವು ವಿಜಯಹೊಂದಿತು.: ಮಾತ್ರವಲ್ಲದೆ: 
We ಪರಂಪರಾಗತವಾಗಿ ಬಂದಿದ್ದ “ಸರ್ವ 
ತಂತ್ರ ಸ್ವತಂತ್ರ” ಎಂಬಾ ವಿಶೇಷಣವು ಶ್ರೀ ಗುರುಗಳಿಗೆ. 
ಶಾಶ್ವತವಾಗಿ ರಾಜಾಸ್ಟಾನದಿಂದಲೂ ಮನ್ಸ 'ಣೆಯಿಂದ: 


ದೃಢವಾಯಿ ತು. 


© 


ಧರ್ಮಕ್ಕೂ, ತಿತ್ಸಣಕ್ತೂ ಗೂ ಸಂ 
ವಜೆ." ಆ ಸಂಬಂಧವು. ಅವೆರಡರ ಪರನ್ನರ ವೈದ್ಧಿ 
ಗತಿಗೂ, ಬಾಳಿತೆಗೂ ಗ 
ಸಂಬಂಧವು ಕಳಚಿ ಹೋದಕ್ಕಿ ಅಥವ ಆದು ಸಮಂಜಸ: 
"ವಲ್ಲದುದಾದರಕೆ, er ಮೆಹೆತ್ತಾವುದು ಎಂದು. 
ಯಾವುದೊಂದು ಸಂಭವ ಅಥೆವಾ ವಿದ್ಯಮಾನಗಳ ಬೆಲೆ 
ಕಟ್ಟುವುದು ಕಷ್ಟವಾಗಿ, ಸಮಾಜಕ್ಕೆ ಘೋರವಾದ ಸಂಕ 
ಟಿವು ಉಂಟಾಗುವುದು. ಅದುಕಾರಣ, ನಮ್ಮ ಕಥಾ 
ನಾಯಕರಿಗೆ ಮೇಲೆ ಹೇಳಿರುವ ಮೊಳದ್ಧಮೆಯ ನಂತರ 
ದಲ್ಲಿ, ಸಮಾಜದ ಅಭ್ಯುದಯವನ್ನು ಧರ್ಮಸಮ್ಮತವಾದ 


ಮ 


ತಿಕ್ಸಣ ಮತ್ತು ಕಿಕ್ಸಣ ಸಮ್ಮ ತವಾದ ಧರ್ಮಗಳ ಮೂಲಕ್‌ 
ಸಾದಿಸಜೇಕೆಂದು | ಉಂಬಾಯಿತು. 
ಸಮಾಜದ ಅಭ್ಯುದಯ ಸಾಧನೆಗೆ ಯೋಗ್ಯ ಸಾಧನ 
ವಾಗಿ, ೧೮೯೧ನೇ ಇಸವಿಯಲ್ಲಿ ಮಂಗಳೂರಲ್ಲಿ ಕೆನರಾ 
ಹೈಸ್ಕೂ ಲ್‌ ಎಂಬ ಪ್ರೌಢ ಫಾಲಿ ಯಥಾಕಾಲ 
ದಲ್ಲಿ ಸ್ಸ ಫನೆಹೊಂದಿತೆನ್ಯ ಬಹುದು. ಸ್ವಜ ಜಾತಿ ಗೃಹಸ್ಥ 
ರಲ್ಲಿ ತ್ರೀ (1 ಸುಬ್ಬರಾವ-ಗೋಬಾಲರಾವರುಗಳ ಮಾದರಿ 
ಯನ್ನು ನನು ಮಡ್ರಾ ಸಿಗೆ ತೆರಳಿ ಉತ್ತಮ ಐದ್ಗಾ 
ಭ್ಯಾಸಮಾಡಿ ಹಿಂತೆರಳಿದ ಯುತ ಈರು ಯೋಗ್ಯ ಉದ್ಯೋಗ 
ಸಿಗಡಿ ಅಥವಾ ಗೌರವ ಪಡೆಯದೆ ನಿರಾಶರೂ ಹತಾಶರೂ 
ಆಗುತ್ತ ಬರುವ ದುಷ್ಟ ರಿಣಾಮಗಳೂ ಕಣ್ಣಮುಂದೆ ರು 
ವಾಗ, ಸಮಾಜೋದ್ಗಾ ರತೆ ತ್ರೈ ಧರ್ಮ ಸಮ್ಮತವಾದ ಆಧು 
ನಿಕ ಕ ಶಿಕ್ಸಣವನ್ನು ತಿಗಳ ವಾಗಿಯೂ ಪ್ರಚಾರಕ್ತೆ ತರಚೇ 
ಗಡಾ ವಿಂದು ನಮ್ಮ ರ ನಿರ್ದರಿನಿದಾಗ 
ಶ್ರೀಃ ಧರ್ಮಗು ರುಗಳ 'ಯೋಗ್ಯಟೆಂಬಲವೂ, ಶಿ 1 ಬಂಟ್ವಾ ಛ 
ಪದ್ಮನಾಭ ಬಾಳಿಗರು, ಶ್ರೀ! ಅರ್ಕುಳ ಧ್‌ 
ರಾಯರು ಮೊದಲಾದ ಹಲವು ಸುಕಿಕ್ಸಿತ ಖವಕರ 
ಸ್ಪಜಾತಿ ಗೃಹೆಸ ರಲ್ಲಿ ಮುಖಂಡಕೊಳಗೆ 


ತ್ರವೂ 
ಸಹಕಾರವೂ ದ ಹೊರೆತು; ಈ ಹೈಸ್ಟೂ ಲಪ 


ತಮ್ಮ ಜೀಮಾಂತ್ಕದ ವರೆಗೆ ಈ 


st EE YE 


ಶಾಲೆಯ ಆಡಳಿತ ಸಭಾಧ್ಯಕ್ಷ ರಾಗಿದ್ದು, ಆಗೆ ಸ್ವಕೀಯ- 
ಪರಕೀಯರ ಕೈಯಿಂದ ಹೊರಟಿ ಅಸ್ತ್ರಗಳು ಈ ಶಾಲಾ 
ತಿಶುವಿಗೆ ತಗುಲದಂತೆ ಅವನ್ನು ನಿಕೋಧಿಸಿ ಕತ್ತರಿಸಿ 
ಅದು ಶಾಶ್ವತವಾಗಿ ಜೀವಿಸುವ ಹಾಗೆ ಇವರ ದೃಢಪ್ರ 
ತೃಗಳು ಜಾ ಶಾಲೆಗೆ ಬೇಕಾಗುವ ಹೆಲವು ವಿಧ 
ಗಳ ಸೊತ್ತನ್ನು ಸಂಗ್ರಹಿಸಿಯೂ, ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ 
ಬಡವರಿಗೆ ದ್ರವ್ಯಸಹಾಯ ಮಾಡಿಯೂ, ಕೇವಲ ಜಮಾ 
ಸೇವಾಕಾಂಕ್ಲೆಯಿಂದ ತ್ಥಾಗಿಗಳಾಗಿ ಕೆಲಸಮಾಡುತ್ತಿದ್ದ 
ಉಪಾಧ್ಯಾಯರನ್ನು ವಾತ್ಸಲ್ಯದಿಂದ ಪಾಲಿಸಿಯ, i 
ಬಾಲ್ಯ ಕಾಲದಲ್ಲಿ ಬಪರ್ಯಣ ಪಟ್ಟ ಪರಿಶ್ರಮ ಫಲವೇ ಅಂದಿ 

ವರೆಗೂ ಶಾಲೆಗೆ ಹೂವಿ ನಿಂತಿದೆ. 
ಬಕ್ಕೆ ಅಂದಿನಿಂದಲೂ ಇದುವರೆಗೆ ರ; ಡೊಕೆ 
ತುದೂ, ಸ್ಕಾ ಪಕರಲ್ಲಿದ್ದ ಕಲಾಪ್ರೇಮವೇ ಪ್ರತಿಬಿಂಬಿಸು 
ವಂತೆ ಶ್ರೀಃ ಪಾವಂಜೆ ಗೋಪಾಲಕೃಷ್ಣ ಯ್ಯನವರಂತಹ 
ಕೆಲಾಭಿಜ್ಞರನ್ನು ಈ ಶಾಲೆಯಲ್ಲೇ ಉದ್ಯೋಗಕ್ಕೆ ನೇಮಿಸಿ 
ಕೊಂಡುದ್ರೂ ಸ್ಥಾಪಕರಲ್ಲಿದ್ದ ಆಧುನಿಕೆತೆಯು ಸರ್ವವಿಧ 
ಗಳಲ್ಲೂ" ಈ ಶಾಲೆಯಲ್ಲಿ ಯಾವಾಗಲೂ ಅನುಕೂಲತೆಗೆ 
ತಕ್ಕಂತೆ ಸ್ವೀಕೃತವಾದುದೂ, ಅವರ ಧರ್ಮ-ತಿಕ್ಲಣಗಳ 
ತಡೆಗೆ ಇದ್ದ ಅಭಿವತಾನವನ್ನೂ, ನಿರ್ಮಲಾಭಿಪ್ರಾಯ 
ವನ್ನೂ ಸೂಚಿಸುತ್ತಿದೆ. ಧರ್ಮಾರ್ಥವಾಗಿ ವಿದ್ಗಾ ನ್ಯಡಾನ 


2 


ಸಂ ಸ್ರತ 


A 


ಮಾಡುವ ಬಾಲಿಕೆಯರ ಶಾಲೆಯೊಂದು ಕೆಲ ವರ್ಷಗಳ 
ಸ್ಕಾವನೆಹೊಂದಿತು. ಅಭ್ಯುದಯ ರಥಕ್ಕೆ ಅಗತ್ಯ ಆನು 
ಮ ಎರಡು ಗಾಲಿಗಳೂ ವ ; ವಾದುವು. 
ಪೆರಡು 'ಶಾಲೆಗಳು ಸ್ವಸಮಾಜಕ್ತೋ ಸಾಜ ಬಂದೇ 
ಸ್ಲಾಫನೆಹೊಂದಿದ ರೂ, ಯಾವತ್ತು ನಮಾಜಗಳ ವಿದ್ಯಾ 
ರ್ಥಿಗಳಿಗೆ ಇಲ್ಲಿ ಶಿಕ್ಷಣ ನ ಊಟಿ; ಮೇತನ ರಿಯಾ 


[al 
ಫೌಸನಾದ ಏರಿ ಳೂ ಸರಿಸ 


ಸ್ಪಜಳತಹುವಕಲಿ ಹೆಚ್ಚಿ 3 ನವರು ವರ್ಕಕರಾಗಿದ್ದು 
ಜೀವನಮಾಡುವ ಪಾರಂಪಯನಡವರಾಗಿರುತ್ತಾ ಅವರಿಸೆ 
ವೈವಹಾರಸೆ ನೌ್‌ಕರ್ಯವು ಸುಲಭವಾಗಿ: ಡೊಕಿವತಿ ಅವರು 
ಇತರರಲ್ಲಿ ಮೆನೆಭಂಡಾರವನ್ನಿಟ್ಟ ಸಾಲವಾಗಿ ಹೆಣಪಡೆದು 
ನಾನಾಬಗೆಯ" ಗೌರವ: ಹಾನಿಗೆ ತುತ್ತಾಗುವ ಕಾರಣ 
ಇವರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರವರ ಸ್ಥಿತಿಗೆ 
ತಕ್ಕಂತೆ ಭಾಂಡಪಳಿಕರ ಧನೆನಹಾಯವು ಡೊಕೆತು ವ್ಯಾಪ 
ಶಾಭಿವೃದ್ಧಿ ಡೊಕೆವಂತೆ ಮಾಡುವುದುತ್ತಮವೆಂದು ತಿಳಿದು, 
೧೯೦೬ರಲ್ಲಿ “ಕೆನೆರಾ ಹಿಂದು ಪರ್ಮನೆಂಟ್‌ ಫಂಡ್‌ ಎಂಬ 


wT SRS ESTES AD Lg RE IRS) 


7 


ಈಗಣ ಕೆನರಾ ಚೇಂಕ್‌ ಸಂಸ್ಥೆಯನ್ನು ಸಾ ಪನೆಮಾಡಿದಕು: 


[a 
ಫೆನರಾ ಹೈಸ್ಕೂಲ್‌, ಫೆನರಾ ಗಲ್ಫ್‌ ಸ್ಕೂಲ್‌ ಮತ್ತು 


[ak 
a 
& 
a 
(ಈ) 
[3 
ಖಿ 
“ಈ 
_ 
wl 
ಖಿ 
೮ 
೨’ 
[ef 
‘el 
Qq 
[J] 
[i 
[2] 
£೭ 
dl 
2L 
[©] 
[| 


ೊಟ್ಟಿರುವರಲ್ಲದೆ, ಸ್ವಗೃಹದ, . ಸ್ವಕುಲದ, ಸ್ವಜಾ 
ಮತದ ಸೂಚನೆ ಮೆನ್ನುಳ್ಳ ಹೆಸರನು ಕೊಡ ಇವರು 
ಘೊಡದಡೆ, “ಡೇವರು ಒಬ್ನನೆ; ಎಲ್ಲ ಧರ್ಮಗಳೂ ಒಂದೇ 
ಸ 


ಮಸ್ತ ಸಮಾಜಗಳೂ ಸಮಾನ” ಎಂದು ಮೊದಲೊಮ್ಮೆ 
— 
Ko 


ಚೀಂಕ್‌ ಎಂಬೀ ಸಂಸ್ಥೆಗಳೆಲ್ಲಕ್ಟೂ ಇಡೀ ಜಿಲ್ಲೆಯ ಹೆಸ 
ತಿ 


$ 


F2t 
[4 
{2 
ಬ 
A 

€ 
[48 


ಸ 
ಛ 
ಯೋಗ್ಯ ಆಡೆಳಿತದ ಪರಿಣಾಮ ಫಲಗಳನ್ನು ಆ 
ಹಾಗೆ ಈ ಮಹನೀಯರು ಆದರ್ಶಗಳನ್ನು ತೋರಿಸಿ 


ಲ್ಲ 
ಕೊಟ್ಟಂತಾಯಿತು. 
ಘು) ಸಾ 3 ಹಾವ್‌ ಘರುಆ೬ಬದು ದ ಘೆ 
"ರಿಂತು ಸ್ವಪ್ರಾಂತ್ಯದಲ್ಲಿ ಸಾಮಾಜಿಕರು ಆಭ್ಕುದಯ 3 
ಬರುತ್ತಿರುವ ಲಕ್ಷಣಗಳನ್ನು ಕಂಡ ಬಳಿಕ, ಸ್ವಸಮಾಜದ 
2 [9 


ಜ್ರ 
ಬಂಧುಬಾಂಧವರು ದೇಶಡ ಇತರ ಕಡೆಗಳಲ್ಲೂ ಇರುವ 


ಕಾರಣ, ಇವರಡೊಂದು ಕುಟುಂಬವನ್ರೊಮ್ಮೆ ಕೂಡಿಸಿ, 
ಪರಸ್ಪರ ಸೌಹಾರ್ದಕ್ಕೆ ಎಡಿಮಾಡಿಕೊಡಬೇಕೆಂದು ಗೌಡ 
ಸಾರಸ್ವತ ಬ್ರಾಹ್ಮಣ ಪರಿಷತ್ತನ್ನು ೧೯೦೮ರಲ್ಲಿ ಮಂಗ 
ಳೂರಲ್ಲಿ ಕೂಡಿಸಿದರು. "ಅದು ವಿಜಯತೀಲವಾಯಿತು. 
ಪರಿಷತ್ತಿ ನಿಂದಾಗತಕ್ಸ್‌ ಸತ್ಸಲಗಳ "ಅನುಭವವು ಅಗತ್ಯ 
ವೆಂದು ತೋರಿದಷ್ಟತ್ಸೆ ಈ ಪರಿಷತ್ತು ಜರುಗಿತು. ಹಳೆಯೆ 
ರೂಢಿಯ ಪುರಾತನ ಕಟ್ಟುಗಳನ್ನು ವಿಖಾರಿ ಈ ಕಾಲಕ್ಕೆ 
ತಕ್ಕಂತೆ ನಡೆಯುವುದು ಸಮ್ಮತವೆಂದ ಹಲವು ಗೃಹಸ್ಕರು 
'೩ದೇ ಪರಿಷತ್ತಿನ 'ಪ್ರ ಕೃತಿಯನ್ನು ಮಾಡಿಕೊಂಡು 
ಅದರಿಂದ ಸತ್ಸಲಗಳನ್ನು ಪ್ರಾಸ್ಲಿಸಿಕೊಂಡರು. "ಆದರೆ 
ಮೂಲತಃ ಳಂತಹ ಸಾಮಾಜಿಕ ಪರಿಷತ್ತುಗಳಿಗೆ ನಮ್ಮಲ್ಲಿ 

ದ ಮುಂದಾಗಿ ಬಂದು ನಡೆಯಿಸಿಕೊಟ್ಟಿ 
ವರು ಇವಕೇ. ನಮ್ಮ ಜಿಲ್ಲೆಯ ಹಲವು" ನತರ ಸಮಾಜ 


ದಯವನ್ನು ಸಾಧಿಷುತ್ತಿರುವ ರೀತಿಯನ್ನು ಕಲಿತುಕೊಳ್ಳು 
ಬಾಲಕರಿಗೆ ಮೇತನಸಹಾಯದಿಂದಲೂ ವಸತಿಗೃಹ 
ದಿಂದಲೂ ಸೇವಾಧುರಂಧರರಾದ ಜೋಧಕರಿಂದಲೂ, 
ಬಾಲಿಕೆಯರಿಗೆ - ಧರ್ಮಾರ್ಥವಾಗಿಯೂ, ಶಿಕ್ಷಣ ದೊರೆ 
ಪಂತಾಯಿತು. ಉದ್ಯೋಗಾದಿಗಳಿಗೆ ಭಾಂಡವಲಕ್ಕಾಗಿಯೂ 


A CERES TESTE AD) Ad NTS LEED, 


ಆತೆಂಕನಿವಾರಣೆಗಳಿಗಾಗಿಯೂ ಯೋಗ್ಯ ದ್ರವ್ಯಸಹಾಯ 
ಕೊಂದು ನಿಧಿಯಾಯಿತು. ಸಮಸ್ತರ ಪರಿಚಯಮೂಲಕ 
ಬಾಂಧವ್ಯ ಬೆಳೆದು ಸಮಾಜೋನ್ನತಿಗೆ ಅಗತ್ಯ ಸಾಧನ 
ಗಳನ್ನು ಆಗಿಂದಾಗ ಮಾಡಿಕೊಳ್ಳಲು ಪರಿಸತ್ಕ ಮ 
ವಾಯಿತು. ಇದೆಲ್ಲವೂ ತನ್ನವರಿಗೇ ಅಲ್ಲದೆ ಸಮಸ್ತ 
ಸಮಾಜಗಳವರೂ ಅನುಕೂಲತೆ ತಿಳಿದು ವರ್ತಿಸಲು ಕ್ರಮ 
ಬೋಧನೆಗಾಯಿತು. ಇನ್ನೇನು? ಸಮಾಜವು ಯಾವ್ಯಾವ 
ಅಡಚಣಿಗಳ ಮೂಲಕ ಕುಂಠಿತವಾಗಿದ್ದಿತೋ ಅವನ್ನು 
ನಿವಾರಣೆಮಾಡಲು ಸದ್ಯದಲ್ಲೇ ಮಾತ್ರವಲ್ಲದೆ ಮುಂದೆಯೂ 
ಸಾಧಿಸಲು, ಸಮಾಜವು ಸಮಾಜಕ್ಕೆ 


ತ 
N) 
[4 ಲಅಹೊಂದಿತು. 


' ಅದರ ಆತ್ಮಪರಿಚಯವುಂಬಾಯಿತುು ಆದರ್ಶ ತಿಳಿಯಿತು. 


ಇನ್ನೂ ಈ ಅವಹೇಳನಾಮಯ  ಕಂಟಿಕಸಂಕಟಿಮಯ 
ವಾಗಿರುವ ಸಂಸಾರದಲ್ಲಿ ಪುರುಷಹೋತ್ತಮನಾದವನನ್ನು 
ಮತ್ತೂ ನರಳಿಸಬೇತೆ? ಸುಗಮವಾದ ದಾರಿ ಕಡಿದುಕೊಟ್ಟು 


ದಾರಿಗರಿಗೆ ಸಕಲ ಸೌಕರ್ಯಗಳನ್ನು ಒದಗಿಸಿ ಪಯಣ 


ವೆಲ್ಲಿಗೆಂದು ಚೋಧಿಸಿದಡ ಪಥಪ್ರದರ್ಶಕೆನು ಯಾ 


ವಷ್ಟು ಕಾಲಕ್ಕೆ ಮಂದೆಯ ಕುರುಬನಂತೆ ಕಾಲುಹಾಕುತಾ 
ಮತ್ತೂ. ದಣಿಯುತ್ತಿರಲಾರನು. ಅಥವಾ. ಮುಂಜೆ 
ಮುಖಂಡರು ನೇತೃತ್ವವನ್ನು ವಹಿಸಿಕೊಳ್ಳಲು ಕಲಿಯುವಂತೆ 
ಆದಿಗುರುವು: ತನ್ನ ಸ್ಥಾನವನ್ನು ತೃಜಿಸುವುದೂ ವಿಹಿತವೇ. 


ಶ್ರೀ ಸುಬ್ರಾಯ ಪೈಯವರು ತನ್ಪ್ನ ಜೀವಿತದ ಕೊನೆಯ 
ದಿನಗಳನ್ನು ತತ್ವವಿಚಾರದಲ್ಲಿಯೇ ಗಂಗಾನದೀ ತೀರದಲ್ಲಿ 
ತಿಂಗಳಿಗೆ ಹದಿನೈದು ರೂಪಾಯಿಗಳ ವ್ಯಯದೊಳಗೆ ಕಳೆಯು 


ತೀರಬೇಕೆಂದು ಆತಿಸಿದ್ದರು. ಕರ್ಮುಯೋಗಿಯಾಗಿ ಬಾಳಿ 

ನು ಅದು ಮೂಲಕನೇ ಜ್ಞಾನಿಯೋಗಿಯಾಗಿ ಬೆಳದ 
ಬಳಿಕ, ಆತನಿಗೇಷೆ ಪುನಃ ಗೆಂಗಾತೀರವು? ಸಮಾಜೋನ್ನತಿಗೆ 
ಧೆರ್ನು, ಅರ್ಥ, ಕಾಮ ಸಂಪಾದನೆಯಾಗುವಂತೆ ಲೋಕ 
ಪಾವನಕರವಾದ ಕರ್ಮಗಳ ಗಂಗಾಪ್ರವಾಹವನ್ನೇ ಹರಿ 


ಭತ) 
ಸಿದ ಭಗೀರಥನು ಪುನೂ ಯಾವ ತಪ 


/ ಸ್ಪನ್ರು ಮಾಡಿ, 
pS ಮೌ ನಿ 
ಆತ್ಮಳುದ್ಧಾ ರದಲ್ಲಿಯಾವ ಮೋಕ್ಸ್ಸವನ್ನುಪ್ರಾಪ್ತಿಸಿಕೊಳ್ಳಲು 


ಉಳಿದಿದೆ? ಇಪ್ಪತೈದು ವರ್ಷಗಳಿಂದಲೂ ಅಪರನ್ನುಆಗಾಗ 
ಬಾಧಿಸುತ್ತಲಿದ್ದ ಮಾತವೇ ಅವರ ಬೇವಕ್ಕೆ ಘಾತವಾಯಿ 
ಬಂತೆ ನಮಗೆ ತೋರಿದರೂ, ಪುಣ್ಯ ಪುರುಷನು ಇಹದಲ್ಲೇ 
ಬೇಪನ್ಮುಕ್ತ್ಕ ನಾಗುವ ಲೀಲೆಯು ತಿಳಿದುಬರುವಂತೆ, ಶ್ರೀಯು 
ತರು ೧೯೦೯ರಲ್ಲಿಯೇ (ಜುಲ್ಮೈ ೨೫ ರವಿವಾರದಂದು) ನಾರಾ 
ಯಣ ಸ್ಮರಣೆ ಮಾಡುತ್ತಲೆ, ದೇಹತ್ಕಾಗಮಾಡಿದರು. ಸ್ಮಶಾ 
ನಯಾತ್ರೆಯು ದಿವಂಗತರ ವೈ ಕುಂಶಯಾತ್ರೆಯಂತೆ ಮೆಕೆ 
ಯಿತು. ಉಪಾರಚರಿತರಿಗೆ ವಸುಧಿಯೆಲ್ಲ ಅವಕ ಕುಂಟುಂಬ 
ದಂತಾಗುವುದು ಎಂಬುದಕ್ಕೆ ಅವರ ಕಳೇಬರದ ಮೆರಪಣಿಗೆಯೆ 
ಸಾಕ್ಸಿಯಾಗಿದೆ. ಶಠಶಣನ ಗುಣವನ್ನು ಮರಣದಲ್ಲಿ ನೋಡೆ 


ಹೂ 


ನ್ಲುವುದು ಇದಕ್ಕಾ ಗಿಯೆಜ್ಠ ಮರಣದಿನವು ಜನ್ಮ ದಿಸಕ್ಕಿ ಂತಲೂ 
ತಿಚಿ ನಕ ದರಿಂದ ವೃಕ್ಷ ವು: ಸ 
ಡೀಪೆತ್ಯಾಗವಾದ' ಬಳಿತ್ಯ, ಅವರ ಕೀರ್ತಿಯು ಬಹಳವಾಗಿ 
ವ್ಯಾಪಿಸಿತೆಂದು ಆ ಕಾಲದಲ್ಲಿ ಪ್ರ ಕಟಿಗೊಳ್ಳು ತಿದ್ದಪತ್ರಿ ಫೆಗಳು 
ಸ್ನ ಷ್ಟಮಾಡಿವೆ. ದೂರದ ದ ಸತ್ತಾ ದಲ್ಲಿ 
ಪ್ರ ಟಿವಾದ "ಇಂಡಿಯನ್‌ ಮೆಸೆಂಜರ್‌ ಪತ್ರಿ ಹೆಯು ದಿವಂಗ 
ತರ ಗುಣತಥನದಿಂದ ತುಂಬಿದ್ದು, ಅವರ ಜೀವನದ ವಿಮರ್ಶಿ 
ಯನ್ನು ಪ್ರ ಫಟಿಸಿತು! “ಪತ್ತಿ ಮತೀರೆದ ಕೆಲವು ಜಿಲ್ಲೆಗಳು 
ಮಾತ್ರ ನ ಮಹನೀಯರ: ಹಹ ರನ್ನು ಸಾಸಕಾಡುದಾಸತತ 
ಜಡ ತಡೆ ಯಾವುದೊಂದು ಸ ಿ ರ್ಯಸಾಧೆಕ ಸ ಸಂಸ್ಥೆ ಯು 

ವರಿಂದ ನಹಾಯ ಅಥವಾ ಪ್ರೋತ್ಸಾ ಹವಡೆಯದೆ ಇದ್ದಿ ಲ್ಲ. 
ಗೃತಜೀದನಕ್ಯ ಯುಕ್ತಿಯುಕ್ತ ಹ್‌ ಪತ್ರಿ ತಿಗಳಲ್ಲ 
ಪ್ರಕ ಕಟಿವಾಗುತಿದ್ದ ವಿಷಯಗಳಿಗೂ ಯಾವ ಹೋತು 
ಇಲ್ಲದ ವಷ 6 ಮಂದಿಯರ ಹೆಸರುಗಳು 'ಬಿರುಡದಾವಳಿ 
ಗಳ: Sa ಮೆಕೆವೂಗ, 'ಈ ಮಹನೀಯರು 
ಅಂತಃಚಕ್ಸು ವಿಗೆ ಸಮ್ಮೆತವಾಗಿ, ಭಗನೆಂತನ ಆಶೀರ್ವಾ 
ಡಸ್ಕೆ ತ್ರತಿಚಾಗ; ಸ್‌ ಗೋಪನದಲ್ಲೇ: ಜನಹಿತವನ್ನೂ 
ಡೇಶಹಿತವನ್ಯ್ಫೂ ಸಾಧಿಸಿರುವೆರು. ಸ್ಟಾರ್ಥೆ ಲೇಶವೂ ಇಲ್ಲದೆ, 
ನಿಂಡೆಯ ದುರ್ವಾಸನೆಯು ತಟ್ಟಿ ಡೆ ಬಹುಮುಖವಾಗಿ 
ಉರ್‌ ಮಾಡುತ್ತಿ Hes ನಿರ್ಮಲ, ಶಾಂತ 


ಉಜ್ವಲಚಿತ್ರ ವುಳ್ಳ ಅಂತಹರು ತೀರ ವಿರಳರು. ಇವ 
ರನ್ಣು ಬಿರುದುಗಳಿಂದ ಮೆಕೆಯಿಸಲಿಲ್ಲ ನಿಜ. ಆದರೆ, ಇವರ 
ನಿಧನದಿಂದ ದೇಶವು ಮಾತ್ರೆ ಬಡವಾಯಿತು.” ಜ್ಯ 

ಅಭ ಧನಾರ್ಜನೆಮೂಡುತ್ತಿ ದ್ದು ದೆಲ್ಲವ್ರ ಇತ 


ಕ್ಲೊದಗೆವಂತೆ ಮಾಡಿದರಿಂದ "(ಯಾವ 


ಕಡೆಗೆ ಹ 
ಪೊಗಲೂ ಇರುವರು. ಡೊಡ್ಡ ಅಧಿಕಾರಿಗಳ ದರ್ಬಾರು 
ಗಳಿಗೆ ಹೋಗುವುದು ತಡಿಮೆಯಾಗಿದ್ದ ರೂ . ಬಡ ಅಡಿಗೇ 
ಭಟ್ಟಿ ನಲ್ಲಿ ನಡೆದ ಉಪನಯನಕ್ಕಾಗಿ ಅನಾರೋಗ್ಯದಿಂದ 
ah ಸಹ ಅಗತ್ಯ ಹೋಗಿದ್ದರು. ದೀನ ನೆದರಿದ್ರರಿಗೆ 
ಇವರಲ್ಲಿ ಪ್ರೀತಿ ಬಹಳವಾಗಿದ್ದಿ ತು. “ಬಂದೋ: ಹಿಂದೆ 
ಪಾಟಹೇಳಿಸೆೊಟ್ಟಿ ಗುರುಗಳನ್ನು ಮಂದೆ ಕಂಡಾಗಲೆಲ್ಲ 
ಣವರು ಸನ್ಮಾ ವೂರ್ನಕವಾಗಿ ನಮಸ್ವರಿಸಿ ಭಕ್ತಿಭರ 
ದಿಂದ ನಡಿದುಕೊಳು ತ್ತಿದ್ದರು. "ವರನ್ನು ಬಾಲ್ಯದಲ್ಲಿ 
ಆಕ್ಕೈಕೆ: ನೋಡಿದ ಡಾದಿಯೊಬ್ಬ ಳಗೆ, ಜೀವಾಂತ್ಸುದ ತನ 
ವೂ ಇವರು ಧನಸ ಹಾಯ ಕಳಿಸುತ್ತಿ ದ್ದರು. ಪಾಶ್ಲಾತ್ಯ 
ರಲ್ಲಿನ" ಸೆದ್ದುಣಗಳನ್ನೂ ಗ್ರಂಥಗಳನ್ನೂ ಅಂಗೀಕರಿಸಿ 


ದೃಷ್ನಾ ಂತಪೂರ್ವಕ ಮಾ ದ್ದರು. ಅಂತೂ ಆ 
ದೃಶಮಾದ ಜೀವನ ರೀತಿಯನ್ನು ನಮ್ಮ ಮುಂದಿಟ್ಟ 
ಇವರು ಅ ಅದೃಶ್ನ ರಾದಂತಾಯಿತು. ಮತ್ತೊ ಬ್ಬ ರ ಸಂತೋಷ 
ದಲ್ಲಿ ನಿನ್ನಲಂಕಚಿತ್ತ ರಾಗಿ ಉಲ್ಲಾ ಸಗೊಳ್ಳು ತ್ಲಿದ್ದುದು 
"ಇವರ ಅಪೂರ್ವ ಗುಣಗಳಲ್ಲಿ ಮುಖ್ಯವಾದುದೊಂದು. 
ಇವರಿಂದ ಸಹಾಯಪಟ್ಟವರ ಸಂಖ್ಯೆ ಅಪಾರ. ಆದುದ 
ರಿಂದ ಇವರ ಸ್ಕಾರಕನಿಧಿಯೊಂದು ಅವಲವಿಕೆಯಿಂದ 
ಸಂಗ್ರಹವಾಯಿತು. ಸ್ವಜಾತಿಯ ಬಡವರು ವಿದ್ಯಾಸಕ್ಷ 
ಇಗ ಅವರಿಗೆ ಮುಂದಣ ಉತ್ತಮ ವಿದ್ಯಾಲಾಭಕ್ಯೆ 
"ಸಹಾಯವಾಗಿ ಈ ನಿಧಿಯಿಂದ ಹಣವು ಸಾಲವಾಗಿ ತೆರು 
ನಿತರಗಿದ್ದಿ ಇದುವರೆಗೆ ನೂರಾರು ಪ್ರೌಢ ವಿದ್ಯಾರ್ಥಿಗಳು 
ಬಕೇ ಸಾಹಿತ್ಯ ಮಾರ್ಗನವನ್ನ ಲ್ಲದೆ, ನ ಕಸುಬು ನೋಕರಿ 

'ವೃತ್ತಿ ಗಳಿಗೆ ಉಪಯುಕ, ಮಾದ ಉಚ ಸ್ಲಶಿಕ್ಟ ಣವನ್ನು ಈ 
ನಿಥಿಯ ಮೂಲತ ಪಜಿದು ತಮ್ಮ ತುಬೆಂಬಗಳನ್ನು. ಒಳ್ಳೇ 
ರೀತಿಯ ಗೌರವದಲ್ಲಿ ಕಾಪಾಡಿಕೊಂಡು ಬರುವಂತಾಗಿದೆ. 

"ಬಬ್ಬನಿದ್ದ ಸು; ಆತನಿಗೆ ಎಣೆಯಾದ ಮತ್ತೊ ಬ್ಬ ನು 
ಈ ಜನ್ಮದಲ್ಲಿ ನ ಸಿಗುವನು? 

& @ ಫೌ ps 3 


ತವಿಯ 


ಪರಿಚಯನನ್ನು ಕಾವ್ಯದಲ್ಲಿ ಕಾಣುವಂತೆ, 
ರು ಸಂಸ್ಥಾಪಿಸಿರುವ ಫೆನರಾ ಹೈಸ ಸ್ವೂಲ್‌ನಲ್ಲಿ "ವರ 


3 
Ww 


ಆತ್ಸದ ಪರಿಚಯವನ್ನು ಸರ್ವರೂ ತಿಳಿದುಕೊಳ್ಳುವ ಹಾಗೆ 
ಆ ಸಂಸ್ಥೆಯು ದ ನಲ್ಪತ್ತಮೊರು ವರ್ಷಗಳಿಂದಲೂ ಪ್ರತಿ 
ದಿನ ಸಿದ್ಧೆಗೊಳ್ಳುತ್ತ ಬರುತ್ತಲಿದೆ." ಇವರು ಜೀವಿತಕಾಲ 


[%) 
ದಲ್ಲಿ ಏನನ್ನು ek ು, ಇವರ ಆದರ್ಶವೇನಾಗಿದ್ದಿತು 


ಎಂಬುದನ್ನು, ಹಿಂದೆ ರಾಜರುಗಳು ಶಿಲಾಲಿಸಿ, ತಾಮ್ರೆಶಾಸೆ 
ನಾದಿಗಳ ಮೂಲಕ ಶ್ರುತಪಡಿಸಿ ಇಡುತ್ತಿದ್ದ ಂತೆ, "ವರೂ 
ತಮ್ಮ ಜೀವನದ ವಿಜಯಸೂಚನೆಯನ್ನು ಇದೊಂದು ಸಂಸ್ಥೆ 
ಯಲ್ಲಿ ಅಂಕಿಸಿಟ್ಟಿರುವರು. ನಗರದ ಜನನಿಬಿಡವಾದ ಅಂಶಕ್ಕೆ 
ಸವೂಪವಾಗಿದ್ದರೂ, ತನ್ನೊ ಳಗೆ - ತಾನೆ ದೂರವಾ 


[eC P AS 


ಉದಾರವಾದ "ಆಕಾಶದ ಛಾಯೆಯಲ್ಲಿ, ಜುತುಗಳಲ್ಲೆಲ್ಲ 


ಈ ವಿದ್ಯಾಸಂಸ್ಥೆ 
"ಇವರ ಜೀವನದ ಮ ಹು »» ಇವರು ಎಷೆ 
ಸಭಾಸಮಿತಿಗಳನ್ನು ಆಯಾ ಕಾಲಗಳಲ್ಲಿ ಅಧ್ಯಕ್ತಶಾಗಿ 
ನಡೆಸಿ ಬಂದಿರುವರು; ಎಷ್ಟೋ ಬಗೆಯ ಬೋಧನೆ ತೊಟ್ಟಿ 
ರುವರಃ ವಿವಿಧ" ಕಲಾ ಉಸಾಸಕರ ಫೆ 


ಮಾ 


ಸಾನಾ' ನಮಾಜಗಳ ಕರ್ತವ್ಯ ಸೈಗಳು ಸಾಂಗವಾಗಿ ಪೊರಯಿಸಿ 
ಬರುವುದಕ್ಕೂ ಸ ಹಯಾ ಡರುವಲು, ಆದರೆ" ಯಾವು 
ದೊಂದು ಮರದಿಂದ ಎಂತೆಂತಹ ವಸುಗಳನ್ನು ತಯಾರಿಸ 
ಸುರುವುದಾದರೂ, ಆ ಮರದ ಹೂ ಹಣ್ಣುಗಳೇ ಮಾತ್ರ 
ಅದರ ಸಂಪೂರ್ಣ ಪೃಥಕತೆಯನ್ನು ಸೂಚಿಸುವ ಹಾಗೆಯೆ, 
ಈ ಮಹನೀಯರ ಜೀವನದಲ್ಲಿನ ಅನೇಕ ವಿಛಿನ್ನ ಕಾರ್ಯ 
ಗಳಿಂದ ಈ ವಿದ್ಯಾ ಸಂಸ್ಥೆ ಯೊಂದು ಪ್ರತ್ಯೇಕವಾದ ವಿಶಿಷ್ಟತೆ 
ಯನ್ನು ತಳೆದಿದೆ. ಇವರ ಜೀವನದ ನಡುವಣಿಂದ ಒಂದು 
ಹ ತಾನಾಗಿ ಹುಟ್ಟಿ ಬಂದಂತೆ: ಒಂದು ಬಗೆಯ 
ಸೌಂದರ್ಯ ಒಂದು” ವಿಧದ ಸಂಪೂರ್ಣ ತೆಯುಳ್ಳು ದಾಗಿ 
ಅದುಕಾರಣನವೇ ಬೇರೇ ಒಂದು ಸ ಧಾಗಂಧುವಸ್ನೂ, ಸ 
'ಸಂಚಯವನ್ನೂ ಕೂಡಿದುವಾಗಿ ಈ ಶಾಲಾಪುಷ್ಠ ರಾರಾ 
ಜಿಸುತ್ತಿದೆ. ವಿಶ್ವಪ್ಪ ಪ್ರಕೃತಿಯೂ, ಮಾನವಚಿತ್ತವೂ ಒಂದು 
ಗೂಡಿ, ಸಮಾಜಾಭ್ಯು ದಯಕ್ಕೂ ನ ಒಸ್ಬಿನ 
“ಬಹುಪಾಗಿರುವ ಬನಂಜ8ಿಯತ್ರಿನ ಈ ಸಂಸ್ಥೆ ತ ಒಂದು 
ಹೂ; ಇವರ ಜೀವನದ ಕುಸುಮ. 

"ಪ್ರತಿಯೊಂದು ಜಾತಿಯೂ ತನ್ನ ಸಭ್ಜತೆಯ ಮೂಲಕ 
ವಾಗಿ ತನ್ನ ಶ್ರೇಷ್ಟಪುರುಷನನ್ನು pe ಪ್ರರ್ಥಿಸಿ 
ಕೊಳ್ಳುವುದು. ಮರಗಳ ಕೌಂಡ; ಶಾಖೆ, ಬೇರು, ಕುಡಿ, 
ಲೆ pe ವಿಲ್ಲವೂ: ಒಂದೇ ಪ್ರಯತ್ನದಲ್ಲಿ ನಿರತವಾಗಿವೆ, 


- 25 — 


ತಮ್ಮ ಫಲದೊಳಗೆ ಇವೆಲ್ಲವುಗಳ ಸತ್ವವನ್ನೊಳಗೊಂಡರೂ 
ತಮ್ಮೆಲ್ಲವಕ್ಕಿಂತ ಮಿಗಿಲಾದ ಬೀಜವೊಂದು ಜನ್ಮಿಸಲೆಂದೇ 
ಈ ಪ್ರಯತ್ನ;..: ತಮ್ನು ಶಕ್ನಿಯು ಎಷ್ಟ" ದೂರ ಪರಿಣತಿ 
ಹೊಂದಬಹುದೋ ಅಷ್ಟು ದೂರ ಅಷ್ಟು ಚೆನ್ನಾಗಿ 
ಪರಿಣತಿಯ ಶಕ್ತಿಯನ್ನುಳ್ಳ ಬೀಜವೊಂದು ತಮ್ಮಲ್ಲಿ ಹುಟ್ಟಲಿ 


[J ೪ 
ಎಂದೇ ಅವ್ರಗಳ ಯಾನ, ಅದರಂತೆಯ್ಗೆ ಮನುಷ್ನ 


J ನಿ 
ಸಮಾಜವೂ ತೆನ್ನ ಶಕ್ತಿಯ ಚ "ರಮಪರಿಣತಿಯನ್ನು ಪ್ರತ್ಯಕ್ಷ 


ವಾಗಿಡಲು ಆತಿಸಿಯೇ ಇರುವುದು: ಆದರೆ, ಇಂತಹ ಚರಮ 
ಪರಿಣತಿಯು'ಯಾವುದ್ಯು, ಹೇಗಿಕಜೇತ್ಕು ಎಂಬುದ ಸ ಮಾತ್ರ 
ಯಾವ' ಸಮಾಜವೂ ವಿವಂನಿ ಹೇಳೆಲಾರದು; ಫೆಲವು ಸಮಾ: 
ಜಗಳು"೬್‌ ಮಹಾಶಕ್ತಿಸ್ವರೂಪ ನನ್ನು ಉಜ್ಛಲವಾಗಿಯೂ, 
ಕೆಲವು ಅಸ್ಪಷ್ಟ ಮ ಬಣ್ಣಿ ne: ಬಾಹುಬಲ,” 
ಬುದ್ಧಿ ನ ಚಾರಿತ ತ್ರನೀತಿ, ಇವುಗಳೇ ಒಂದೊಂದು 
ಸಮಾಜದಲ್ಲಿ ಅದರದರ ಪುರುಷೋತ್ತ ಮನ ಪ್ರಾಮುಖ್ಯ 
ಲಕ್ಟಣಗಳಾಗಿ ಎಣಿಕೆಗೆ ಬರುವುದುಂಟು: ' ಅಂತಹ ಅಕ್ಷ 
ಈ ಡೆಗೆ `ಲಸ್ಸ $ಪನಿ ಟ್ಟು ಆಯಾ ಸಮಾಜವು ಸಾಧಿಸಿ 
TEN ಪೊರ್ಣಕಕಿ ಯುಳ್ಳ ಮನೆ ನುಷ್ಯನನು ನ 
ಅಥವಾ ಮನುಷ್ಯನ ಪೂರ್ಣ ಶಕ್ತಿ ಯನ್ನು ಸಮಾಜವು 
ಪ್ರಾರ್ಥಿಸಿಕೊಂಡರ್ರೆ ಮನಸ್ಸಿನಲ್ಲೇ ಅಂತಹನ ಚಿತ್ರವೊಂದನ್ನು 
ತಲ್ಫಿಸಿಕೊಂಡರ್ರೆ ಆತನೇ ಆದರ್ಶ 'ಪುರುಷನಾಗಬಚೇಕೆಂದಹ 


ವ 


ಚಿಂತಿಸುತ್ತಿದ್ದ, ಆ ನರಶ್ರೀಷ್ಠನು ಎಂತಹನಾಗಬೇಕೆಂದು 
'ಭಾರತಮಾಸಿಯರು ಹಿಂದೆಯೇ ನಿರ್ಧರಿಸಿದ್ದರೋ, 
ವಿಷಯವಾಗಿ ಅವರು ಹೀಗೆ ಹಾಡಿರುವರು:- 


ಸಂಪ್ರಾಪ್ಯೇನಮ್‌ ಖಸಷಯೋ ಜ್ಞಾನತೃಪ್ಪಾಃ ! 

ಕೃತಾತ್ಕಾನೋ ನೀತರಾಗಾ ಪ್ರಶಾಂತ? 

ತೇ ಸರ್ದಗಂ ನರ್ವತಃ ಪ್ರಾಪ್ಯ ಧೀರಾ 

ಯುಕ್ಕಾತ್ಕಾನಃ ಸರ್ವಮೇವಾ ವಿಶನ್ತಿ !! 
"ಆತನು ಯಖಷ್ಲಿ ಪರಮಾತ್ನ ನನ್ನು 
ಹೊಂಡು ಜಾ ಸ್ರಾಸತೃಪ್ತ ಗ 
ಹೊಂಡು ಕೃತಾ ತ್ಮನಾದವನು, ಹೃದಯದೊಳಗೆ ಉಪಲಬ್ಬಿ 
ಹೊಂದಿ ವೀತರಾಗನಾದವನು, ಸಂಸಾರಡೊಳಗೆ ಹ 
ಸ್ಟೇತ್ರದಲ್ಲಿ ಕಂಡು ಪ್ರಶಾನ್ತ ನಾದವನು.- ಮಾತ್ರವಲ್ಲ. ಪರ 


ಜಾ ನ್ಲನಮೂಲಕ ತಿಳಿದು 


ಮಾತ್ಮನನ್ನು ಸರ್ಪತ್ರದಿಂದಲೂ 8 ಪ್ರಾಪ್ಟೀಕರಿಸಿಕೊಂಡು ಧೀರ, 


ಾಗಿದ್ದು, ಸಕಲರೊಡನೆ ಯುಕ್ತನಾಗಿ ಸಕಲದಲ್ಲೂ ಪ್ರವೇಶ 
'ಹೊಂದಿದವನೇ ಖಷಿ. ಈ ಜುಪಿಯು, ಧನಿಯಫ್ಲಿ ಭೋಗಿ 
"ಯಲ್ಲ ಪ್ರತಾಪಶಾಲಿಯಲ್ಲ-ಆತನು ಧೀರನು, ಯುಕ್ತಾ ತನು! 

 -ಥೆನಿಯಾಗಿ ಸ್ವತಂತ್ರನಾಗಿ ತನ್ನನ್ನೆ ಸಮಸ್ಮರ ಮೇಲೂ 
ಚಿಳೆಯಿಸಿಕೊಂಡು ಬದುತಲೆಳಸಿರುವವನೇ ಮಾತ್ರ ಆದರ್ಶ 
ಪುರುಷನಲ್ಲ; ಸಮಸ್ಮರನ್ನೂ ತನ್ಹವರನ್ನಾಗಿ ಮಾಡಿಕೊಂಡರೆ 


ಅತನ 


ಆ ಸತ್ಕದೊ ಳಗೆ ಪಡೆದು k 


—— sili mtn 


NEAT ಮ್‌ 


ಮಾತ್ರ ಆತನು ಆದರ್ಶನು ಹೊರತಾಗಿ, ಜ್ಯಾ ನಿಯೆಂದು, 
ಶಕ್ಕೆ ವೆಂತನೆಂದು ಆತನು ಎಲ್ಲ ಕಡೆಗೂ ಅಧಿಕಾರಸ ರಡೆಯ 


ಲಾರನು. ಆತ್ಮದ ಧಾರ್‌ ಮಾತ್ರ ಮೇರೆಯೇ ಇಲ್ಲ, 
ಮನುಷ್ಯ ಶ್ರೀಷ್ಠನು ಮಾ ತ್ರೈ ಯಾವನಾದರೂ ಕೀಳಾಗಿರಲಿ 
ಮೇಲಾಗಿರಲಿ, ಚಿಕ್ಸವನಿರಲಿ ದೊಡ್ಡವನಿರಲಿ, ಉಚ್ಚನಾ 
ಗಿರಲಿ ನೀಚನಾಗಿರಲ್ಲಿ ಶತ್ರುವಾಃ ರಲಿ ಮಿತ್ರನ್‌ಗಿರಲಿ. 
ಪ್ರತಿಯೊಬ್ಬನ ನನಗೆ ನನ್ನವನೇ? ಎಂದು ಸಾರ 
ಬಲ್ಲನು 

ಣಂತಹ ನಸರ್ವಾನುಭೂತಿಯೆ ಪುರುಷೋತ್ತಮನ 


ಅಲಸ್ಟಣವು; ಅನುಭೂತಿಯು ವ್ಯಾಪಿಸಿರುವಷ್ಮೈ ಸ್ಟೆ ಅವನ ಅಧಿ 
ನ ವ್ಯಾಪಿಸುವುದು. ಆದರೆ ಅನುಭೂತಿಯನ್ನು ಲಭಿಸಿ 
ತೊಳ್ಳ ಬೇಕಾದಕ್ಕೆ, ಅದಕ್ಕೊಂದು ಬೆಲೆಕೊಡಡೆ ಆಗುವುದೇ? 
ತನ ನ್ನೇ ಕೊಟ್ಟು, ಸಮಸ್ತವನ್ನು ಪಡೆಯಬೇಕು. ಇದು 
ಕಾರಣವೇ ನನಾ. ಗಶಾಲಿಗಳು. ರ್‌ 


ಭುಂಜೀಥಾಳ ತ್ಯಾಗವೇ ಅವರ ಜೋಗವಾಗುವುದು "ಮಾ 


ಗೃಧಳ ಅವರಲ್ಲಿ ಲೋಭವಿರಲಾರದು. ವರಿವಾರ್ಯಿಂ ಂತೆ 
ಸಮಾಜದಲ್ಲಿ, ಸಮಾಜಕ್ಕ ೦ತ ಸ್ವದೇಶದಲ್ಲಿ ಅವರ ಆತ್ಮವು 


ಮ್ಮಾಪಿಸಿಕೊಂಡು ತಾಗಶಾ ಎಲಿಗಳಾಗಿ ಅವರು ವೀತರಾಗೆ 
ಕೆನಿನುವರು ಹೀಗಾಗಿಯೇ ಅವರು ಜಗದ್ಭಂಧುಗಳಾಗಿ, 


ಅಮ ತತ್ವವನ್ನು ಪಡೆಯುವರು. 


Eg 


ಹೀಗೆ ಅಮೃತತ್ವವನ್ನು ಪಡೆದಿರುವ ಮಹನೀಯರ 
ಸಾಧನೆಯ ಉತ್ತರಾಧಿಕಾರಿಗಳಾಗಿ ಬಾಳುತ್ತಿರುವ ನಮ್ಮ 
ಸಾಮಾಜಿಕರಲ್ಲಿ ಅವರ ಜೀವನದ ತತ್ವಗಳ ಸೃರಣೆಯು 
ನಿತ್ಯ ವೊ. ಉಂಬಾಗುವ ಹಾಗೆ; ಅವರ ಧೃತಿಗಳ ಮಂದಿರ 
ಗೆಳ್ಯೂ ಭವನಗಳೂ, ಸಂಸೆ ಗಳೂ ನಮ್ಮ ಮುಂದೆ "ಇರುವು 
ವಾದರೂ, ಅವರ ಆತ್ಮವು ಬ ಸ್ವರೂಪವನ್ನು ಳ್ಸೃ ದೇಹ 
ದಲ್ಲಿ ಇರಮಾಡಿತೊಂು ಜನ್ಮಕೆನ ರ್ಮಗಳನ್ನು ಸಾಧಿತ 
ಆ ಸ್ವರೂಪದ ಪ್ರತಿಕೃತಿಯೊಂದನ್ನು ಇಂದು ನಮ , ಮಂಂದೆ. 
ಪ್ರತಿಷ್ಠಿ ಸಲಾಗಿದೆ. ಅಪರ ವಿಗ್ರ ಹಕ್ಕೂ ಮನೆಭಾವನೆ 
ಗಳಿಗೂ ಯಾವೆ ಸಂಬಂಧವಿದ್ದಿತ್ತೋ ಅದೇ ಸಂಬಂಧವು, 
ಅವರ ಮೂರ್ತಿಗೂ ಈ ವಿದ್ಯಾಸಂಸ್ಥೆಗೂ ಇರುವುದಾಗಿ 
ಹೇಳಿದರಿ ಅಸಮಂಜಸವಾಗಲಾರದು.  ಮನುಷ್ನತ್ವ 
ಬ್ಬಹತ್ಕೇತ್ರವಾವುದು? ನಿರರ್ಥಕ ಆಚಾರಗಳನ್ನು ಮನ್ನಿಸಿ, 
ಪಡೆದ ವಿಚಿತ್ರ ಶಕ್ತಿಯನ್ನು ಉದಡಾರಭಾವದಿಂದ ನಾವು 
ಹೇಗೆ ಪ್ರಚುರಗೊಳಿಸಬಹುದು? ಸಂಕೀರ್ಣವಾಗುತ್ತ ಬರುವ 
ಚಿತ್ತವನ್ನು, ಆಶಿಗಳನ್ನು ವಿಶ್ವಾಸಗಳನ್ನು, ಬಾಂಧವ್ಯ; 
ಪನ್ನು, ಶ್ರದ್ಮೆ-ಸಾಧನೆ-ಶಕ್ತಿ-ಆನಂದಗಳನ್ನು ಹೇಗೆ ವಿಶಾಲ: 
ಗೊಳಿಸಬಹುದು? ೪ ಎಂಬುವ' ಪ್ರಶ್ನೆಗಳಿಗೆ ಈ ಪ್ರಸನ್ನರ 
ಮೂರ್ತಿಯು ನಮಗೆ ಸರ್ವದಾ ಉತ್ತರಕೊಡುತ್ತಲಿರಲಿ. 
ಕೆನರಾ ಹೈಸ್ಕೂಲ್‌ , ಮಂಗಳೂರು. : ೩a೧-೩-೩೪. 


A GREAT MAN 


“He alone is worthy of the appellation 
who either does great things or teaches how 
they may be done or describes them with a 
suitable majesty when they have been done; 
they only are great things which tend to make 
life happy, which increase the innocent enjoy- 
ments and comforts of existence; or which pave 
the way to a state of future bliss more perma- 


y 


nent and more pure’ 


f —John Milton. 


ಮಾಧ 


